ಕರ್ನಾಟಕ ವಿಧಾನಸಭೆ 


ಹದಿಮೂರನೇ ವಿಧಾನಸಭೆ 
(ಹದಿಮೂರನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟಿ 


ಶುಕ್ರವಾರ, ದಿನಾಂಕ 30ನೇ ಮಾರ್ಚ್‌, 2012 
(ಸಮಯ: ಬೆಳಿಗ್ಗೆ 11.00 ಗಂಟಿಗೆ) 


ಅ) ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಐದನೇ ಪಟ್ಟಿ 


ಆ) (1 ದಿನಾಂಕ 27.03.2012 ಎರಡನೇ 
ಪಟ್ಟಿಯಿಂದ ತಡೆಹಿಡಿಯಲಾದ 
ಡಾ॥ ಬಗಲಿ ಸಾರ್ವಭೌಮ ಸಾತಗೌಡ ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ:16(154) ಮಾನ್ಯ ಮುಖ್ಯಮಂತ್ರಿಯವರು 


(11) ದಿನಾಂಕ 27.03.2012 ಎರಡನೇ 

ಪಟ್ಟಿಯಿಂದ ತಡೆಹಿಡಿಯಲಾದ 

ಶ್ರೀ ಕೃಷ್ಣಪ್ಪ ಎಂ.ಟಿ ಅವರ 

ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ:18(143) | ಮಾನ್ಯ ಮುಖ್ಯಮಂತ್ರಿಯವರು 


(111) ದಿನಾಂಕ 27.03.2012 ಎರಡನೇ 

ಪಟ್ಟಿಯಿಂದ ತಡೆಹಿಡಿಯಲಾದ 

ಶ್ರೀ ಮಂಜು. ಎ ಅವರ 

ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ:19(135) : ಮಾನ್ಯ ಮುಖ್ಯಮಂತ್ರಿಯವರು 


(1%) ದಿನಾಂಕ 27.03.2012 ಎರಡನೇ 

ಪಟ್ಟಿಯಿಂದ ತಡೆಹಿಡಿಯಲಾದ 

ಶ್ರೀ ಬಾಲಕೃಷ್ಣ ಹೆಚ್‌.ಸಿ ಅವರ 

ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ30(151) : ಮಾನ್ಯ ಮುಖ್ಯಮಂತ್ರಿಯವರು 


(೪) ದಿನಾಂಕ 26ನೇ ಮಾರ್ಚ್‌,2012ರ 

ಒಂದನೇ ಪಟ್ಟಿಯಿಂದ ವರ್ಗಾವಣೆಗೊಂಡ 

ಶ್ರೀ ನಾಡಗೌಡ ವೆಂಕಟಿರಾವ್‌ ಅವರ 

ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 435) ಕೃಷಿ ಸಚಿವರು 


ಇ) ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಐದನೇ ಪಟ್ಟಿ 


ಪು.ತಿ.ನೋ,, 


ಇತ್ತ 


2. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


ಸದಸ್ಯರಿಗೆ ಈಗಾಗಲೇ ಪ್ರತ್ಯೇಕವಾಗಿ ಕಳುಹಿಸಲಾಗಿರುವ ಮೂರನೇ ಪಟ್ಟಿಯ ರೀತ್ಯಾ 


3. ಶಾಸನ ರಚನೆ 


1. ವಿಧೇಯಕಗಳನ್ನು ಮಂಡಿಸುವುದು 


1) ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ (ತಿದ್ದುಪಡಿ) ವಿಧೇಯಕ, 2012 
ಶ್ರೀ ಡಿ.ವಿ.ಸದಾನಂದ ಗೌಡ (ಮುಖ್ಯಮಂತ್ರಿಗಳು) ಅವರು:- 
ಅ. 2012ನೇ ಸಾಲಿನ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ(ತಿದ್ದುಪಡಿ) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ. ಹಾಗೂ ವಿಧೇಯಕವನ್ನು ಮಂಡಿಸುವುದು. 


2) ಕರ್ನಾಟಿಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ವಿಧೇಯಕ, 2012 
ಶ್ರೀ ಡಿ.ವಿ.ಸದಾನಂದ ಗೌಡ (ಮುಖ್ಯಮಂತ್ರಿಗಳು) ಅವರು:- 
ಅ. 2012ನೇ ಸಾಲಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ. ಹಾಗೂ ವಿಧೇಯಕವನ್ನು ಮಂಡಿಸುವುದು. 

3) ಕರ್ನಾಟಕ ಪಶುವೈದ್ಯಕೀಯ, ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ 
ವಿಶ್ವ ವಿದ್ಯಾಲಯ ವಿಧೇಯಕ, 2012 
ಶ್ರೀ ರೇವ್ರನಾಯಕ ಬೆಳಮಗಿ (ಪಶುಸಂಗೋಪನಾ ಹಾಗೂ ಲೋಕ ಶಿಕ್ಷಣ, 
ಗ್ರಂಥಾಲಯ, ಸಣ್ಣ ಉಳಿತಾಯ ಮತ್ತು ಲಾಟರಿ ಸಚಿವರು) ಅವರು:- 
ಅ. 2012ನೇ ಸಾಲಿನ ಕರ್ನಾಟಕ ಪಶುವೈದ್ಯಕೀಯ, ಪಶು ಮತ್ತು 
ಮೀನುಗಾರಿಕೆ ವಿಜ್ಞಾನಗಳ ವಿಧೇಯಕವನ್ನು ಮಂಡಿಸಲು 
ಅನುಮತಿ ಕೋರುವುದು; 
ಆ. ಹಾಗೂ ವಿಧೇಯಕವನ್ನು ಮಂಡಿಸುವುದು. 

4) ಮಣಿಪಾಲ ವಿಶ್ವವಿದ್ಯಾಲಯ ವಿಧೇಯಕ, 2012 
ಶ್ರೀ ಡಿ.ವಿ.ಸದಾನಂದ ಗೌಡ (ಮುಖ್ಯಮಂತ್ರಿಗಳು) ಅವರು:- 
ಅ. 2012ನೇ ಮಣಿಪಾಲ ವಿಶ್ವವಿದ್ಯಾಲಯ 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ. ಹಾಗೂ ವಿಧೇಯಕವನ್ನು ಮಂಡಿಸುವುದು. 


ಪು.ತಿ.ನೋ,, 


5) 


6) 


7) 


ಕ 
ಅರ್ಕ ವಿಶ್ವವಿದ್ಯಾಲಯ ವಿಧೇಯಕ, 2012 

ಶ್ರೀ ಡಿ.ವಿ.ಸದಾನಂದ ಗೌಡ (ಮುಖ್ಯಮಂತ್ರಿಗಳು) ಅವರು:- 
ಅ. 2012ನೇ ಸಾಲಿನ ಅರ್ಕ ವಿಶ್ವವಿದ್ಯಾಲಯ 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ. ಹಾಗೂ ವಿಧೇಯಕವನ್ನು ಮಂಡಿಸುವುದು. 


ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ (ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ) 
(ವಿಶೇಷ ಉಪಬಂಧಗಳು) ವಿಧೇಯಕ, 2012 

ಶ್ರೀ ಡಿ.ವಿ.ಸದಾನಂದ ಗೌಡ (ಮುಖ್ಯಮಂತ್ರಿಗಳು) ಅವರು:- 

ಅ. 2012ನೇ ಸಾಲಿನ ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ 

(ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ) (ವಿಶೇಷ ಉಪ ಬಂಧಗಳು) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 

ಆ. ಹಾಗೂ ವಿಧೇಯಕವನ್ನು ಮಂಡಿಸುವುದು. 


ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳ ಮತ್ತು ಕೆಲವು ಇತರ ಕಾನೂನು 
(ತಿದ್ದುಪಡಿ) ವಿಧೇಯಕ, 2012 

ಶ್ರೀ ಉಮೇಶ್‌ ವಿ ಕತ್ತಿ (ಕೃಷಿ ಸಚಿವರು) ಅವರು:- 

ಅ. 2012ನೇ ಸಾಲಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳ 

ಮತ್ತು ಕೆಲವು ಇತರ ಕಾನೂನು (ತಿದ್ದುಪಡಿ) ವಿಧೇಯಕವನ್ನು 
ಮಂಡಿಸಲು ಅನುಮತಿ ಕೋರುವುದು; 

ಆ. ಹಾಗೂ ವಿಧೇಯಕವನ್ನು ಮಂಡಿಸುವುದು. 


8) ಕರ್ನಾಟಕ ಪೌರನಿಗಮಗಳ (ತಿದ್ದುಪಡಿ) ವಿಧೇಯಕ, 2012 


9) 


ಶ್ರೀ ಎಸ್‌.ಸುರೇಶ್‌ ಕುಮಾರ್‌ (ನಗರಾಭಿವೃದ್ಧಿ, ಕಾನೂನು ಮತ್ತು ಸಂಸದೀಯ 
ವ್ಯವಹಾರಗಳ ಸಚಿವರು) ಅವರು:- 

ಅ. 2012ನೇ ಸಾಲಿನ ಕರ್ನಾಟಕ ಪೌರನಿಗಮಗಳ (ತಿದ್ದುಪಡಿ) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 

ಆ. ಹಾಗೂ ವಿಧೇಯಕವನ್ನು ಮಂಡಿಸುವುದು. 


ಕರ್ನಾಟಕ ಪೌರನಿಗಮಗಳ ಮತ್ತು ಕೆಲವು ಇತರೆ ಕಾನೂನು(ತಿದ್ದುಪಡಿ) 
ವಿಧೇಯಕ, 2012 
ಶ್ರೀ ಎಸ್‌.ಸುರೇಶ್‌ ಕುಮಾರ್‌ (ನಗರಾಭಿವೃದ್ಧಿ, ಕಾನೂನು ಮತ್ತು ಸಂಸದೀಯ 
ವ್ಯವಹಾರಗಳ ಸಚಿವರು) ಅವರು:- 
ಅ. 2012ನೇ ಸಾಲಿನ ಕರ್ನಾಟಕ ಪೌರನಿಗಮಗಳ ಮತ್ತು ಕೆಲವು ಇತರೆ 
ಕಾನೂನು (ತಿದ್ದುಪಡಿ) ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ. ಹಾಗೂ ವಿಧೇಯಕವನ್ನು ಮಂಡಿಸುವುದು. 

ಪು.ತಿ.ನೋ., 


ಎಸ್ಟೆ 


10) ಕರ್ನಾಟಕ ಪೌರನಿಗಮಗಳ ಮತ್ತು ಕೆಲವು ಇತರೆ ಕಾನೂನು 
(ಎರಡನೇ ತಿದ್ದುಪಡಿ) ವಿಧೇಯಕ, 2012 
ಶ್ರೀ ಎಸ್‌.ಸುರೇಶ್‌ ಕುಮಾರ್‌ (ನಗರಾಭಿವೃದ್ಧಿ, ಕಾನೂನು ಮತ್ತು ಸಂಸದೀಯ 
ವ್ಯವಹಾರಗಳ ಸಚಿವರು) ಅವರು:- - 
ಅ. 2012ನೇ ಸಾಲಿನ ಕರ್ನಾಟಕ ಪೌರನಿಗಮಗಳ ಮತ್ತು ಕೆಲವು ಇತರೆ 
ಕಾನೂನು ( ಎರಡನೇ ತಿದ್ದುಪಡಿ) ವಿಧೇಯಕವನ್ನು 
ಮಂಡಿಸಲು ಅನುಮತಿ ಕೋರುವುದು; 
ಆ. ಹಾಗೂ ವಿಧೇಯಕವನ್ನು ಮಂಡಿಸುವುದು. 


2. ವಿಧೇಯಕಗಳನ್ನು ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 


1) ಕರ್ನಾಟಕ ಭೂ ಸುಧಾರಣೆಗಳ(ತಿದ್ದುಪಡಿ) ವಿಧೇಯಕ, 2012 


ಶ್ರೀ ಡಿ.ವಿ. ಸದಾನಂದ ಗೌಡ) (ಮುಖ್ಯಮಂತ್ರಿ) ಅವರು:- 


ಅ) ಕರ್ನಾಟಿಕ ಭೂ ಸುಧಾರಣೆಗಳ (ತಿದ್ದುಪಡಿ) ವಿಧೇಯಕವನ್ನು 


ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


2 ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ (ತಿದ್ದುಪಡಿ) ವಿಧೇಯಕ, 2012 
ಶ್ರೀ ಡಿ.ವಿ.ಸದಾನಂದ ಗೌಡ (ಮುಖ್ಯಮಂತ್ರಿಗಳು) ಅವರು:- 

ಅ. 2012ನೇ ಸಾಲಿನ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 

ಆ. ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


3) ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ವಿಧೇಯಕ, 2012 


4) 


ಶ್ರೀ ಡಿ.ವಿ.ಸದಾನಂದ ಗೌಡ (ಮುಖ್ಯಮಂತ್ರಿಗಳು) ಅವರು:- 

ಅ. 2012ನೇ ಸಾಲಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 

ಆ. ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಕರ್ನಾಟಕ ಪಶುವೈದ್ಯಕೀಯ, ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ 
ವಿಶ್ವ ವಿದ್ಯಾಲಯ ವಿಧೇಯಕ, 2012 

ಶ್ರೀ ರೇವುನಾಯಕ ಬೆಳಮಗಿ (ಪಶುಸಂಗೋಪನಾ ಹಾಗೂ ಲೋಕ ಶಿಕ್ಷಣ, 
ಗ್ರಂಥಾಲಯ, ಸಣ್ಣ ಉಳಿತಾಯ ಮತ್ತು ಲಾಟರಿ ಸಚಿವರು) ಅವರು:- 
ಅ. 2012ನೇ ಸಾಲಿನ ಕರ್ನಾಟಕ ಪಶುವೈದ್ಯಕೀಯ, ಪಶು ಮತ್ತು 
ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 

ಆ. ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು 


ಪು.ತಿ.ನೋ,, 


5) 


6) 


7) 


8) 


9) 


5 


ಮಣಿಪಾಲ ವಿಶ್ವವಿದ್ಯಾಲಯ ವಿಧೇಯಕ, 2012 

ಶ್ರೀ ಡಿ.ವಿ.ಸದಾನಂದ ಗೌಡ (ಮುಖ್ಯಮಂತ್ರಿಗಳು) ಅವರು:- 

ಅ. 2012ನೇ ಸಾಲಿನ ಮಣಿಪಾಲ ವಿಶ್ವವಿದ್ಯಾಲಯ 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 

ಆ. ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು 


ಅರ್ಕ ವಿಶ್ವವಿದ್ಯಾಲಯ ವಿಧೇಯಕ, 2012 

ಶ್ರೀ ಡಿ.ವಿ.ಸದಾನಂದ ಗೌಡ (ಮುಖ್ಯಮಂತ್ರಿಗಳು) ಅವರು:- 

ಅ. 2012ನೇ ಸಾಲಿನ ಅರ್ಕ ವಿಶ್ವವಿದ್ಯಾಲಯ 

ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 

ಆ. ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ (ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ) 
(ವಿಶೇಷ ಸವರು ಚಟ ವಿಧೇಯಕ, 2012 

ಶ್ರೀ ಡಿ.ವಿ.ಸದಾನಂದ ಗೌಡ (ಮುಖ್ಯಮಂತ್ರಿಗಳು) ಅವರು:- 

ಅ. 2012ನೇ ಸಾಲಿನ ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆ ಸ್ಥೆಗಳ 

(ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ) "(ವಿಶೇಷ ಉಪ ಬಂಧಗಳು) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕಿಂದು ಸೂಚಿಸುವುದು; 

ಆ. ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳ ಮತ್ತು ಕೆಲವು ಇತರ ಕಾನೂನು 
(ತಿದ್ದುಪಡಿ) ವಿಧೇಯಕ, 2012 

ಶ್ರೀ ಉಮೇಶ್‌ ವಿ ಕತ್ತಿ (ಕೃಷಿ ಸಚಿವರು) ಅವರು:- 

ಅ. 2012ನೇ ಸಾಲಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳ 

ಮತ್ತು ಕೆಲವು ಇತರ ಕಾನೂನು (ತಿದ್ದುಪಡಿ) 

ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 

ಆ. ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಕರ್ನಾಟಿಕ ಪೌರನಿಗಮಗಳ (ತಿದ್ದುಪಡಿ) ವಿಧೇಯಕ, 2012 

ಶ್ರೀ ಎಸ್‌.ಸುರೇಶ್‌ ಕುಮಾರ್‌ (ನಗರಾಭಿವೃದ್ಧಿ, ಕಾನೂನು ಮತ್ತು ಸಂಸದೀಯ 
ವ್ಯವಹಾರಗಳ ಸಚಿವರು) ಅವರು:- 

ಅ. 2012ನೇ ಸಾಲಿನ ಕರ್ನಾಟಕ ಪೌರನಿಗಮಗಳ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 

ಆ. ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಪು.ತಿ.ನೋ,, 


6: 


10) ಕರ್ನಾಟಿಕ ಪೌರನಿಗಮಗಳ ಮತ್ತು ಕೆಲವು ಇತರೆ ಕಾನೂನು(ತಿದ್ದುಪಡಿ) 
ವಿಧೇಯಕ, 2012 
ಶ್ರೀ ಎಸ್‌.ಸುರೇಶ್‌ ಕುಮಾರ್‌ (ನಗರಾಭಿವೃದ್ಧಿ, ಕಾನೂನು ಮತ್ತು ಸಂಸದೀಯ 
ವ್ಯವಹಾರಗಳ ಸಚಿವರು) ಅವರು: 
ಅ. 2012ನೇ ಸಾಲಿನ ಕರ್ನಾಟಕ ಪೌರನಿಗಮಗಳ ಮತ್ತು ಕೆಲವು ಇತರೆ ಕಾನೂನು 
(ತಿದ್ದುಪಡಿ) ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 
ಆ. ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


11) ಕರ್ನಾಟಕ ಪೌರನಿಗಮಗಳ ಮತ್ತು ಕೆಲವು ಇತರೆ ಕಾನೂನು 
(ಎರಡನೇ ತಿದ್ದುಪಡಿ) ವಿಧೇಯಕ, 2012 
ಶ್ರೀ ಎಸ್‌.ಸುರೇಶ್‌ ಕುಮಾರ್‌ (ನಗರಾಭಿವೃದ್ಧಿ, ಕಾನೂನು ಮತ್ತು ಸಂಸದೀಯ 
ವ್ಯವಹಾರಗಳ ಸಚಿವರು) ಅವರು:- 
ಅ. 2012ನೇ ಸಾಲಿನ ಕರ್ನಾಟಕ ಪೌರನಿಗಮಗಳ ಮತ್ತು ಕೆಲವು 
ಇತರೆ ಕಾನೂನು (ಎರಡನೇ ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 
ಆ. ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


4. ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀ ಜೆ.ಡಿ. ನಾಯ್ಕ ಅವರು ಆರ್‌ಐಡಿಎಫ್‌ ಮತ್ತು ವಿಶೇಷ ಘಟಕ ಯೋಜನೆಯಡಿ ಭಟ್ಕಳಕ್ಕೆ ಮಂಜೂರಾದ 
ಅಂಗನವಾಡಿ ಕೇಂದ್ರಗಳ ಕಟ್ಟಡದ ಗುಣಮಟ್ಟ ಕಳಪೆಯಾಗಿರುವುದರಿಂದ ಈ ತುಂಡುಗುತ್ತಿಗೆಯನ್ನು 
ರದ್ದುಪಡಿಸಿ ಟೆಂಡರ್‌ ಪ್ರಕ್ರಿಯೆ ಕೈಗೊಳ್ಳಬೇಕೆಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಹಾಗೂ 
ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಸಚಿವರ ಗಮನ ಸೆಳೆಯುವುದು. 


2. ಶ್ರೀ ಕೆ.ಎಂ. ಶಿವಲಿಂಗೇಗೌಡ ಅವರು ತುಮಕೂರು, ಕೋಲಾರ ವ್ಯಾಪ್ತಿಯ ಪ್ರದೇಶಗಳಿಗೆ ಕುಡಿಯುವ 
ನೀರಿಗಾಗಿ ಕೈಗೆತ್ತಿಕೊಂಡಿರುವ ಎತ್ತಿನಹೊಳೆ ಯೋಜನೆಯನ್ನು ಅರಸೀಕೆರೆಗೂ ಅಳವಡಿಸುವ ಬಗ್ಗೆ ಸಣ್ಣ 
ನೀರಾವರಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ಗಮನ ಸೆಳೆಯುವುದು. 


3. ಶ್ರೀ ರಾಜು. ಕೆ ಅವರು ರಾಮನಗರ ತಾಲ್ಲೂಕು ಅವ್ವೇರಹಳ್ಳಿ ಶ್ರೀ ರೇವಣ್ಣ ಸಿದ್ದೇಶ್ವರ ದೇವಾಲಯಕ್ಕೆ 
ವ್ಯವಸ್ಥಾಪನಾ ಸಮಿತಿಯನ್ನು ಸ್ಥಳೀಯ ಶಾಸಕರ ಗಮನಕ್ಕೆ ತರದೆ ರಚಿಸಿ ಸರ್ಕಾರ ಆದೇಶ ಜಾರಿ ಮಾಡಿರುವ 
ಬಗ್ಗೆ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


4 ಶ್ರೀ ಮಂಜು ಎ ಅವರು ಹೇಮಾವತಿ ನದಿಯಿಂದ ಅರಕಲಗೂಡು ಕ್ಷೇತ್ರದಲ್ಲಿರುವ ಹೆಬ್ಬಾರೆ, 
ಕಂಚನಗೂಡು, ಗಂಗನಾಳು, ಹುಲಿಕಲ್ಲು, ಚಂದಿಣ್ಣೆ ಮತ್ತು ರಂಗೇನಳ್ಳಿಗಳಿಗೆ ಕುಡಿಯುವ ನೀರು ಸರಬರಾಜು 
ಮಾಡಿಕೊಡುವ ಬಗ್ಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಹಾಗೂ ಗ್ರಾಮೀಣ ನೀರು ಸರಬರಾಜು 
ಮತ್ತು ನೈರ್ಮಲ್ಯ ಸಚಿವರ ಗಮನ ಸೆಳೆಯುವುದು. 

ಪು.ತಿ.ನೋ, 


ಚ್‌ 


ಶಶೀ ಕೆಮ್ಮನೆ ರತ್ನಾಕರ್‌ ಅವರು ನಕ್ಷಲ್‌ ಪೀಡಿತ ಪ್ರದೇಶಗಳ ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು 
ತೆಗೆದುಕೊಂಡ ಆರ್ಥಿಕ ಕಾರ್ಯಕ್ರಮಗಳ ಬಗ್ಗೆ ಗೃಹ ಮತ್ತು ಸಾರಿಗೆ ಸಚಿವರ ಗಮನ ಸೆಳೆಯುವುದು. 


6. ಶ್ರೀ ಗೂಳಿಹಟ್ಟಿ ಡಿ. ಶೇಖರ ಅವರು ಹೊಸದುರ್ಗ ತಾಲ್ಲೂಕು, ಬೋಕಿ ಕೆರೆ ಗ್ರಾಮದ ಬಡ ರೈತರ 
ತೆಂಗಿನ ತೋಟಗಳಿರುವ ಕೃಷಿ ಜಮೀನುಗಳನ್ನು ಉದ್ದೇಶಿತ ಭೂಸ್ವಾಧೀನದಿಂದ ರದ್ದುಪಡಿಸುವ ಬಗ್ಗೆ ವಸತಿ 
ಸಚಿವರ ಗಮನ ಸೆಳೆಯುವುದು. 


7. ಶ್ರೀ ಸೈಯದ್‌ ಯಾಸಿನ್‌ ಅವರು ರಾಯಚೂರು, ಗಂಗಾವತಿ, ಓಗೀನಹಳ್ಳಿ ಮತ್ತು ಕಾರವಾರದ ಸರ್ಕಾರಿ 
ತಾಂತ್ರಿಕ ಕಾಲೇಜನ್ನು ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯದಿಂದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ 
ವರ್ಗಾಯಿಸುತ್ತಿರುವ ಬಗ್ಗೆ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


8. ಶ್ರೀ ಜೆ.ಡಿ. ನಾಯ್ಕ ಅವರು ಭಟ್ಕಳ ತಾಲ್ಲೂಕು ಹಿರೇದೋಮಿಗೆ ಅಂಗನವಾಡಿ ಕಾರ್ಯಕರ್ತೆಯನ್ನು ನೇಮಕ 
ಮಾಡಿ ಕೊಳ್ಳುವಾಗ ಸ್ಥಳೀಯ ರಹವಾಸಿಗಳ ನೇಮಕ ಮಾಡಿಕೊಳ್ಳಬೇಕೆಂದು ಸರ್ಕಾರದ ಕಾನೂನು ಇದ್ದರೂ 
ಕೂಡ ಸ್ಥಳೀಯ ರಹವಾಸಿ ಅಲ್ಲದ ಕುಮಾರಿ ಯಶೋಧಾ ವೆಂಕಟರಮಣ ನಾಯ್ಕ ಇವರನ್ನು ಆಯ್ಕೆ ಮಾಡಿದ್ದು 
ಇದನ್ನು ರದ್ದುಪಡಿಸಿ ಶ್ರೀಮತಿ ಮಾದೇವ ನಾಯ್ಕ ಅರ್ಜಿದಾರರನ್ನು ಆಯ್ಕೆಮಾಡಿ ಆದೇಶಿಸುವ ಬಗ್ಗೆ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 

9. ಶ್ರೀಯುತರಾದ ಹೆಚ್‌.ಕೆ. ಕುಮಾರಸ್ವಾಮಿ ಮತ್ತು ಹೆಚ್‌.ಡಿ. ರೇವಣ್ಣ ಅವರು ಹಾಸನ ಜಿಲ್ಲೆ ಸಕಲೇಶಪುರ 
ತಾಲ್ಲೂಕು ಸೇರಿದಂತೆ ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏಲಕ್ಕಿ ಬೆಳೆನಾಶವಾಗಿದ್ದು ಈ 
ಬೆಳೆಗಾರರ ಸಂಪೂರ್ಣ ಸಾಲ ಮನ್ನಾ ಮಾಡುವ ಬಗ್ಗೆ ತೋಟಗಾರಿಕೆ ಸಚಿವರ ಗಮನ ಸೆಳೆಯುವುದು. 


10. ಶ್ರೀ ಹೆಚ್‌.ಡಿ.ರೇವಣ್ಣ ಅವರು ಹೈದ್ರಾಬಾದ್‌ ಕರ್ನಾಟಕ ಗಡಿ ಭಾಗಗಳಾದ ಗುಲ್ಬರ್ಗಾ ಮತ್ತು 
ರಾಯಚೂರು ಜಿಲ್ಲೆಗಳ ಕೆಲವು ಹಳ್ಳಿಗಳ ಬಡ ಮೂರ್ತೆದಾರರಿಗೆ ಜೀವನೋಪಾಯ ಹಾಗೂ ಪುನರ್‌ ವಸತಿ 
ಕಲ್ಪಿಸುವ ಬಗ್ಗೆ ಅಬಕಾರಿ ಸಚಿವರ ಗಮನ ಸೆಳೆಯುವುದು. 


11. ಶ್ರೀ ಸುನೀಲ ವಿ ಹೆಗಡೆ ಅವರು ಹಳಿಯಾಳ ತಾಲ್ಲೂಕಿನಲ್ಲಿ ಹರಿಯುವ ಕಾಳಿನದಿ ನೀರನ್ನು ಭೂಪ್ರದೇಶಕ್ಕೆ 
ನೀರಾವರಿ ಅನುಕೂಲ ಮಾಡಿಕೊಡುವ ಕಾಮಗಾರಿಯನ್ನು 2012-13ನೇ ಸಾಲಿನಲ್ಲಿ ಕೈಗೆತ್ತಿಕೊಳ್ಳುವ ವಿಷಯದ 
ಬಗ್ಗೆ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


12. ಶ್ರೀ ನೆ.ಲ.ನರೇಂದ್ರ ಬಾಬು ಅವರು ರಾಜ್ಯದಲ್ಲಿ ಹಲವಾರು (Multilevel Marketing) ಕಂಪನಿಗಳು 
ಹುಟ್ಟಿಕೊಂಡು ಅನಿಯಮಿತವಾಗಿ ಸಾವಿರಾರು ಜನರನ್ನು ವಿಮಾದಾರರಾಗಿ ಮಾಡಿಕೊಂಡು ರಾಜ್ಯದ ಮುಗ್ಧ 
ಜನರಿಂದ ವಿಮಾ ಪಾಲಿಸಿ ಪಡೆದು ವಂಚನೆ ಮಾಡುತ್ತಿರುವುದಲ್ಲದೆ ಅಲ್ಲದೆ ರಾಜ್ಯದ ಬೊಕ್ಕಸಕ್ಕೆ ಸಂದಾಯ 
ಮಾಡುವ ತೆರಿಗೆ ಹಣವನ್ನು ವಂಚಿಸಲಾಗುತ್ತಿರುವ ಬಗ್ಗೆ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


13. ಶ್ರೀ ಸಿದ್ದರಾಮಯ್ಯ ಅವರು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲ್ಲೂಕು ಸಂಡೂರು ಹೋಬಳಿ, 
ಹುಲಿಕುಂಟೆ,ಲಕ್ಕರವಳ್ಳಿ, ವಿಠ್ಲಳಾಪುರ, ಕಸಬಾ ಸಂಡೂರು, ರಾಮಸಾಗರ ಇತ್ಯಾದಿ ಗ್ರಾಮಗಳಲ್ಲಿನ 
ಜಮೀನುಗಳನ್ನು ಅರಣ್ಯ ಇಲಾಖೆಯವರು ಅರಣ್ಯ ಇಲಾಖೆಗೆ ಸೇರಿದೆಯೆಂದು ಹಾಗೂ ಈ ಜಮೀನುಗಳ 
ಮೇಲೆ ಹಕ್ಕನ್ನು ಸ್ಥಾಪಿಸಿಕೊಂಡು ಜಂಟಿ ಸರ್ವೇಯನ್ನು ನಡೆಸದೇ ರೈತರನ್ನು ಒಕ್ಕಲೆಬ್ಬಿಸುತ್ತಿರುವ ಬಗ್ಗೆ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 

ಪು.ತಿ.ನೋ,, 


-8- 


14. ಶ್ರೀ ಸುನೀಲ್‌ ವಿ ಹೆಗಡೆ ಅವರು ಜೋಯಿಡಾ ತಾಲ್ಲೂಕಿನಲ್ಲಿ ಸೂಪಾ ಡ್ಯಾಂ ನಿರ್ಮಾಣ ಮಾಡುವ 
ಸಮಯದಲ್ಲಿ ಹಳ್ಳಿಗಳು ಮುಳುಗಡೆಯಾಗಿರುವ ನಿರಾಶ್ರಿತರಿಗೆ ಪುನರ್‌ವಸತಿ ಮತ್ತು ಅಗತ್ಯ ಮೂಲಭೂತ 
ಸೌಕರ್ಯಗಳನ್ನು ಕಲ್ಲಿಸಿಲ್ಲದಿರುವ ಬಗ್ಗೆ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 

15. ಶ್ರೀ ಕುಮಾರಸ್ವಾಮಿ ಹೆಚ್‌.ಕೆ. ಅವರು ಹಾಸನ: ಜಿಲ್ಲೆ ಸಕಲೇಶಪುರ ತಾಲ್ಲೂಕಿನ 70 ಗ್ರಾಮಗಳಿಗೆ 
ನೈಸರ್ಗಿಕ ನೀರನ್ನು ಕುಡಿಯುವ ಉದ್ದೇಶಕ್ಕಾಗಿ ನೀಡಲು ರೂ 12 ಕೋಟಿ ಅಂದಾಜು ತಯಾರಿಸಿ ಸಲ್ಲಿಸಿದ್ದು 
ಬಹುಹಳ್ಳಿಗಳ ಯೋಜನೆಯಲ್ಲಿ ಮಂಜೂರಾತಿ ಮಾಡುವ ಬಗ್ಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ 
ರಾಜ್‌ ಹಾಗೂ ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಸಚಿವರ ಗಮನ ಸೆಳೆಯವುದು. 


16. ಶ್ರೀ ಗೂಳಿಹಟ್ಟಿ ಡಿ. ಶೇಖರ ಅವರು ಹೊಸದುರ್ಗ ತಾಲ್ಲೂಕು ಗೊರವಿನಕಲ್ಲು ಗ್ರಾಮದ ರಿ.ಸರ್ವೇ 
ನಂ 59ರ ಸರ್ಕಾರಿ ಜಾಗ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸ್ಥಳದಲ್ಲಿ ಸರ್ವೇ ನಂ 60ರ 
ಗೊರವಿನಕಲ್ಲು ಜಾಗದ ದಾಖಲೆ ತೋರಿಸಿ ಅಧಿಕಾರ ದುರುಪಯೋಗಪಡಿಸಿಕೊಂಡು ಅಕ್ರಮ ದಾಖಲೆಗಳನ್ನು 
ಮಾಡಿ ಒತ್ತುವರಿ ಮಾಡಿಕೊಂಡು ವಾಣಿಜ್ಯ ಕಟ್ಟಡ ಕಟ್ಟಿರುವ ಮರಸಭೆಯ ಈಗಿನ ಅಧ್ಯಕ್ಷರು ಇವರ ಮೇಲೆ 
ಹಾಗೂ ಇವರಿಗೆ ದಾಖಲೆಗಳನ್ನು ಮಾಡಿಕೊಟ್ಟವರ ಮೇಲೆ ಸೂಕ್ತ ಕ್ರಮ ಜರುಗಿಸುವ ಬಗ್ಗೆ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


17. ಶ್ರೀ ಟಿ.ಬಿ. ಜಯಚಂದ್ರ ಅವರು ಮಂಡ್ಯ ಜಿಲ್ಲಾಧಿಕಾರಿಗಳ ಕಛೇರಿಯ ಬಳಿಯಲ್ಲಿ ನಗರಸಭೆಯ ಹಾಲಿ 
ಸದಸ್ಯರು ಹಾಗೂ ಮಾಜಿ ಉಪಾಧ್ಯಕ್ಷರು ವಿದ್ಯುತ್‌ ಇಲಾಖೆಗೆ ಸೇರಿದ 66 ಕೆ.ವಿ. ಹೈಟಿನ್‌ಷನ್‌ ತಂತಿಯ 
ಕೆಳಗೆ ಸರ್ಕಾರದ ನಿಯಮಾವಳಿಗಳ ವಿರುದ್ಧವಾಗಿ 5 ಅಂತಸ್ತಿನ ಕಟ್ಟಡವನ್ನು ನಿರ್ಮಿಸಿದ್ದು ಈ ವ್ಯಕ್ತಿಯ 
ಜೊತೆ ಶಾಮೀಲಾಗಿ ಅಕ್ರಮವಾಗಿ ಕಟ್ಟಡಕ್ಕೆ ವಿದ್ಯುತ್‌ ಸಂಪರ್ಕ ಕಲ್ಪಿಸಿರುವ ಇಂಧನ ಇಲಾಖೆಯ ಅಧಿಕಾರಿಗಳ 
ಜೊತೆಗೆ ಅವರ ವಿರುದ್ಧ ಯಾವುದೇ ಕ್ರಮ ವಹಿಸದಿರುವ ಬಗ್ಗೆ ಇಂಧನ ಹಾಗೂ ಆಹಾರ ಮತ್ತು ನಾಗರೀಕ 
ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವರ ಗಮನ ಸೆಳೆಯುವುದು. 


18. ಶ್ರೀ ಎನ್‌. ಸಂಪಂಗಿ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರವಾದ ಗುಡಿಬಂಡೆ 
ತಾಲ್ಲೂಕಿನ ವರ್ಲಗೊಂಡ ್ಹಬೆಟ್ಟಿದಲ್ಲಿ ಶ್ರೀ ಲಕ್ಷ್ಮಿ ನರಸಿಂಹಸ್ವಾಮಿಯವರ ದೇವಾಲಯದ ಸುತ್ತಮುತ್ತ 
ನಡೆಯುತ್ತಿರುವ ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸಿ ಗಣಿಗಾರಿಕೆ ನಡೆಸುತ್ತಿರುವವರ ವಿರುದ್ಧ ಕ್ರಮಕೈಗೊಳ್ಳುವ 
ಬಗ್ಗೆ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


19. ಶ್ರೀ ಎಂ.ಟಿ. ಕೃಷ್ಣಪ್ಪ ಅವರು ತುಮಕೂರು ಜಿಲ್ಲೆ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ 
ದಭ್ಬೆಗಟ್ಟಿ ಗ್ರಾಮ ಹಾಗೂ ಕಂತೂರು ಗ್ರಾಮಗಳ ಏತ ನೀರಾವರಿ ಯೋಜನೆಯನ್ನು ಕೈಗೆತ್ತಿಕೊಳ್ಳುವ ಬಗ್ಗೆ 
ಸಣ್ಣ ನೀರಾವರಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚೆವರ ಗಮನ ಸೆಳೆಯುವುದು. 

20. ಶ್ರೀ ಈಶ್ವರ್‌ ಭೀಮಣ್ಣ ಖಂಡ್ರೆ ಅವರು ಬೀದರ್‌ ಜಿಲ್ಲೆಯ ಲೋಕೋಪಯೋಗಿ ಇಲಾಖೆಯ ವ್ಯಾಪ್ತಿಗೆ 
ಬರುವ ರಸ್ನೆಗಳು ಸಂಪೂರ್ಣ ಹಾಳಾಗಿದ್ದು ಸಾರ್ವಜನಿಕರ ಸಂಚಾರ ಮತ್ತು ವಾಹನ ಸಂಚಾರಕ್ಕೆ 
ತೊಂದರೆಯಾಗಿರುವುದರ ಬಗ್ಗೆ ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ,, 


Rg) 


-9- 
21. ಶ್ರೀ ಮಂಜು ಎ ಅವರು ಅರಕಲಗೂಡು ಕ್ಷೇತ್ರದ ಅರಕಲಗೂಡು ಪಟ್ಟಣದಲ್ಲಿರುವ ತಹಶೀಲ್ದಾರ್‌ ಕಛೇರಿ 


ಎದುರು ಡಾ| ಅಂಬೇಡ್ಕರ್‌ ಪ್ರತಿಮೆಯನ್ನು ಸ್ಥಾಪಿಸಲು ಸರ್ಕಾರ ತ್ವರಿತವಾಗಿ ಅನುಮತಿಯನ್ನು ನೀಡಲು ಕ್ರಮ 
ಕೈಗೊಳ್ಳವುದರ ಬಗ್ಗೆ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


22. ಶ್ರೀ ಕಿಮ್ಮನೆ ರತ್ನಾಕರ್‌ ಅವರು ತೀರ್ಥಹಳ್ಳಿ, ಹೊಸನಗರ ಮತ್ತು ಸೊರಬ ತಾಲ್ಲೂಕಿನ ಅಡಿಕೆ 
ಬೆಳೆಗಾರರಿಗೆ ಫಸಲು ನಷ್ಟವಾಗಿ ಆರ್ಥಿಕವಾಗಿ ಬಹಳ ನಷ್ಟ ಅನುಭವಿಸುತ್ತಿರುವ ಬಗ್ಗೆ ಸಕ್ಕರೆ ಮತ್ತು 
ತೋಟಗಾರಿಕೆ. ಸಚಿವರ ಗಮನ ಸೆಳೆಯುವುದು. 

23.. ಶ್ರೀ ಕರಡಿ ಸಂಗಣ್ಣ ಅವರು ಡಾ| ಡಿ.ಎಂ. ನಂಜುಂಡಪ್ಪ ವರದಿಯನ್ವಯ ಅತೀ ಹಿಂದುಳಿದ ಕೊಪ್ಪಳ 
ಜಿಲ್ಲೆಯ ಕೊಪ್ಪಳ ನಗರದಲ್ಲಿ ಹೊಸ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸುವ ವಿಷಯದ ಬಗ್ಗೆ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 

24. ಶ್ರೀ ಕಾಕಾಸಾಹೇಬ ಪಾಂಡುರಂಗ ಪಾಟೀಲ್‌ ಅವರು ನಿಪ್ಪಾಣಿ ಪುರಸಭೆಯ ಹಿಂದಿನ ಅಧ್ಯಕ್ಷರು ಹಾಗೂ 
ಆಯುಕ್ತರು ಅಧಿಕಾರ ದುರಪಯೋಗ ಮಾಡಿಕೊಂಡು ಸಾರ್ವಜನಿಕ ಆಸ್ತಿಗೆ ನಷ್ಟ ಉಂಟುಮಾಡಿರುವ ಬಗ್ಗೆ 
ಪೌರಾಡಳಿತ ಮತ್ತು ಸ್ಥಳೀಯ ಸಂಸ್ಥೆಗಳು ಮತ್ತು ಸಾರ್ವಜನಿಕ ಉದ್ದಿಮೆಗಳ ಸಚಿವರ ಗಮನ ಸೆಳೆಯುವುದು. 


5. ವರದಿಯನ್ನೊಪ್ಪಿಸುವುದು 


ಶ್ರೀ ಬಿದರೂರು ಶ್ರೀಶೈಲಪ್ಪ ವಿರುಪಾಕ್ಷಪ್ಪ (ಅಧ್ಯಕ್ಷರು, ಸದನ ಸಮಿತಿ) ಅವರು: 
ದಿನಾಂಕ:07.02.2012ರಂದು ನಡೆದ ಅಧಿವೇಶನದಲ್ಲಿ ಅಶ್ಲೀಲ ಚಿತ್ರಗಳನ್ನು ವೀಕ್ಷಸುತ್ತಿದ್ದರೆನ್ನಲಾದ 
ಪ್ರಕರಣದ ಬಗ್ಗೆ ಸ್ವತಂತ್ರವಾಗಿ. ತನಿಖೆ ನಡೆಸಲು ರಚಿತವಾದ ಸದನ ಸಮಿತಿಯ 
ವರದಿಯನ್ನೊಪ್ಪಿಸುವುದು. 


6. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು ವಿಷಯದ ಬಗ್ಗೆ 


ಅಲ್ಪ ಕಾಲಾವಧಿ ಚರ್ಚೆ 


ಶ್ರೀಯುತರಾದ ಸಿದ್ದರಾಮಯ್ಯ, ಡಾ| ಶರಣ್‌ ಪ್ರಕಾಶ್‌ ಪಾಟೀಲ್‌, ರೋಷನ್‌ ಬೇಗ್‌, 
ಹಾಗೂ ಇತರರು ಮೆಗಾಸಿಟಿ ಡೆವಲಪ್‌ರ್ಕ್‌ ಮತ್ತು ಬಿಲ್ಡ್‌ರ್ಸ್‌ ಲಿಮಿಟೆಡ್‌. ಕಂಪನಿಯವರು 
ಹಲವಾರು ಬಡಜನರಿಗೆ ನಿವೇಶನಗಳನ್ನು ನೀಡುವುದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿಗಳನ್ನು 
ಸಂಗ್ರಹಿಸಿ, ಹಣವನ್ನು ಪಾವತಿಸಿದವರಿಗೆ ನಿವೇಶನವನ್ನು ನೀಡದೇ ವಂಚಿಸಿರುವ ವಿಚಾರದಲ್ಲಿ 
ನೀಡಿರುವ ಸೂಚನೆಯ ಬಗ್ಗೆ ಚರ್ಚೆ. 


ಪಿ.ಓಂಪ್ರಕಾಶ 
ಕಾರ್ಯದರ್ಶಿ 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.Kkar.nic.in/kla) 


